‘ 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


SE 


ಕರ್ನಾಟಿಕ ವಿಧಾನ ಪರಿಷತ್ತು 


991 


ಮಾನ್ಯ ಸದಸ್ಯರ ಹೆಸರು ಶ್ರೀ ಗೋವಿಂದ ರಾಜು (ವಿಧಾನ ಸಭೆಯಿಂದ ಚುನಾಯಿತರಾದವರು) 
ಉತ್ತರಿಸಬೇಕಾದ ದಿನಾಂಕ 20-9-2021 
ಉತ್ತರಿಸುವ ಸಚಿವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ 
ವೈದ್ಯಕೀಯ ಶಿಕ್ಷಣ ಸಚಿವರು 
ಕ್ರ. ಪ್ರಶ್ನೆ ಉತ್ತರ 
ಸಂ 
ಅ |ರಾಜ್ಯದ. ಜಿಲ್ಲಾ ಮತ್ತು 


ತಾಲ್ಲೂಕು 
ಆಸ್ಪತ್ರೆಗಳಲ್ಲಿ ತೀವ್ರ ನಿಗಾ ಘಟಕ (CU) 


'-ಗಳನ್ನು ತೆರೆಯುವ ಪ್ರಸ್ತಾವನೆ ಸರ್ಕಾರದ 


ಜಿಲ್ಲಾ ಮತ್ತು ತಾಲ್ಲೂಕು ಆಸ್ಪತ್ರೆಗಳಲ್ಲಿ ತೀವು ನಿಗಾ 
ಘಟಕಗಳನ್ನು ಈಗಾಗಲೇ ತೆರೆಯಲಾಗಿದೆ. 


| ಮುಂದಿದೆಯ್ಯೇ; 
ಆ |ಹಾಗಿದ್ದಲ್ಲಿ ರಾಜ್ಯದ ಯಾವ ಯಾವ ರಾಜ್ಯದ 19 ಜಿಲ್ಲಾ ಮಟ್ಟದ ಆಸ್ಪತ್ರೆಗಳು ಮತ್ತು 146 
'| ಜಿಲ್ಲಾ ಮತ್ತು ತಾಲ್ಲೂಕು ಆಸ್ಪತ್ರೆಗಳಲ್ಲಿ | ತಾಲ್ಲೂಕು ಆಸ್ಪತ್ರೆಗಳಲ್ಲಿ ಐ.ಸಿ.ಯು ಘಟಕಗಳನ್ನು 
ತೀವ್ರ ನಿಗಾಘಟಕ (CU)ಗಳನ್ನು | ಪ್ರಾರಂಬಿಸಲಾಗಿದೆ. 
ಪ್ರಾರಂಭಿಸಲಾಗಿದೆಯೇ; 

ಇ |ತೀವು ನಿಗಾ ಘಟಕ (0) ಗಳನ್ನು | ತೀವ್ರ ವಿಗಾ ಘಟಕಗಳನ್ನು ಪ್ರಾರಂಭಿಸಿರುವ ಎಲ್ಲಾ 
ಪ್ರಾರಂಭಿಸಿರುವ ಎಲ್ಲಾ ಆಸ್ಪತ್ರೆಗಳಲ್ಲೂ | ಆಸ್ಪತ್ರೆಗಳಲ್ಲೂ ಅಗತ್ಯ ವೈದ್ಯಕೀಯ 
ಅಗತ್ಯ ವೈದ್ಯಕೀಯ ಉಪಕರಣಗಳನ್ನು ಉಪಕರಣಗಳನ್ನು ಖರೀದಿಸಲಾಗಿದೆ. 
ಖರೀದಿಸಲಾಗಿದೆಯೇ; ಹಾಗಿದ್ದಲ್ಲಿ ಈ 
ಉಪಕರಣಗಳನ್ನು ಖರೀದಿಸುವಾಗ ಉಪಕರಣಗಳನ್ನು ಖರೀದಿಸುವಾಗ ಸರ್ಕಾರ 
ಸರ್ಕಾರ . ಅನುಸರಿಸುವ ಅನುಸರಿಸುವ ಮಾನದಂಡಗಳು - 
ಮಾನದಂಡಗಳೇನು; ಅವಶ್ಯಕತೆಗೆ ಅನುಗುಣವಾಗಿ Need "Assessment 

Committee ಯ ಶಿಫಾರಸ್ಸಿನೊಂದಿಗೆ Technical 
Specification Committee, Procurement 
Committee - ಗಳಿಂದ ಅನುಮೋದಿಸಲಾದ 
ಉಪಕರಣಗಳನ್ನು ಕೆ.ಟಿ.ಪಿ.ಪಿ ನಿಯಮಾವಳಿ 
, ಅನುಸ್ನಾರ ಖರೀದಿಸಲಾಗುತ್ತದೆ. 
ಈ |ಈ ವೈದ್ಯಕೀಯ ಉಪಕರಣಗಳನ್ನು 


ಖರೀದಿಸಲು ಸರ್ಕಾರ ವೆಚ್ಚ ಮಾಡಿರುವ 
ಮೊತ್ತವೆಷ್ಟು; 


ತೀವ್ರ ನಿಗಾ ಘಟಕೆ ಐಸಿಯು) ಗಳನ್ನು ಸ್ಕಾಪಿಸುವ, 


ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ 
ಸರಬರಾಜು ನಿಗಮ ನಿಯವಿತ (ರಿ) ಸಂಸ್ಥೆಯಿಂದ 
ರೂ. 2623,48,914/-. ಗಳಿಗೆ ಉಪಕರಣಗಳನ್ನು 
ಖರೀದಿಸಿ ನೀಡಲಾಗಿರುತದೆ. ವಿವರಗಳನ್ನು 
ಅನುಬಂಧ-01 ರಲ್ಲಿ ಲಗತ್ತಿಸಿದೆ. 


ವೈದ್ಯಕೀಯ 


ಉ ||ಈ ವೈದ್ಯಕೀಯ ಉಪಕರಣಗಳನ್ನು | ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹಾಲಿ ತೀವ್ರ ವಿಗಾ ಘಟಕ 
ಖರೀದಿಸಲು ಸರ್ಕಾರ ವೆಚ್ಚ ಮಾಡಿರುವ | (ಐ.ಸಿ.ಯ) ಗಳು ಕಾರ್ಯನಿರ್ವಹಿಸುತ್ತಿದ್ದು, 
ಮೊತ್ತವು ವ್ಯರ್ಥಪಾಗಿರುವುದು ನಿಜವೇ; | ಸಾರ್ವಜನಿಕರಿಗೆ ಅನುಕೂಲವಾಗುತ್ತಿರುವುದರಿಂದ 

ವೆಚ್ಚ ಮಾಡಿರುವ ಯಾವುದೇ ಮೊತವು 
ವ್ಯರ್ಥವಾಗಿರುವುದಿಲ್ಲ. 

ಊ | ಈ ರಾಜ್ಯದ ಕೆಲವು ಆಸ್ಪತ್ರೆಗಳಲ್ಲಿ | ರಾಜ್ಯದ ಆಸ್ಪತ್ರೆಗಳಲ್ಲಿ ಪ್ರಾರಂಭಿಸಿರುವ ತೀವ್ರ ನಿಗಾ 
ಪ್ರಾರಂಭಿಸಿರುವ ತೀವ್ರ ವಿಗಾ ಘಟಕಗಳು | ಘಟಕಗಳು ' "ಕಾರ್ಯನಿರ್ವಹಿಸದೇ 
ಕಾರ್ಯ ನಿರ್ವಹಿಸದೇ | ಸ್ಮ್ಥಗಿತಗೊಂಡಿರುವುದು ಸರ್ಕಾರದ ಗಮನಕ್ಕೆ 
ಸ್ಥಗಿತಗೊಂಡಿರುವುದು ಸರ್ಕಾರದ | ಬಂದಿರುವುದಿಲ್ಲ. 
ಗಮನಕ್ಕೆ ಬಂದಿದೆಯೇ; 

ಯ |ಹಾಗಿದ್ದಲ್ಲಿ ಈ ಐಸಿಯು ಘಟಕಗಳು | ಈ ಬಗ್ಗೆ ಮಹಾಲೇಖಪಾಲರಿಂದ : ಯಾವುದೇ 
ಕಾರ್ಯ ನಿರ್ವಹಿಸದೇ | ಆಕ್ಷೇಪಗಳು ವ್ಯಕವಾಗಿರುವುದಿಲ್ಲ. ಐ.ಸಿ.ಯು 
ಸ್ಥಗಿತಗೊಂಡಿರುವ ಬಗ್ಗೆ | ಘಟಿಕಗಳು ಕಾರ್ಯ ನಿರ್ವಹಿಸದೇ 
ಮಹಾಲೇಖಪಾಲರು ಆಕ್ಲೇಪ ವ್ಯಕ್ತ | ಸ್ಥಗಿತಗೊಂಡಿರುವ ಬಗ್ಗೆ ಮಾಹಿತಿ 
ಪಡಿಸಿರುವುದು ನಿಜವೆ ಹಾಗಿದ್ದಲ್ಲಿ ಈ | ಸ್ಮೀಕೃತವಾಗಿರುವುದಿಲ್ಲ. 
ಮೈದ್ಯಕೀಯ ಉಪಕರಣಗಳು ಸರಿಯಾಗಿ 
ಕಾರ್ಯನಿರ್ವಹಿಸದಿರಲು 
ಕಾರಣಗಳೇನು; (ವಿವರಗಳನ್ನು 
ನೀಡುವುದು) 

ಆತುಕ 134 ಎಸ್‌.ಐ೦.ಎ೦. 2021 

( nn 


(ಚಂ: ಕೆ. ಸುಧಾಕರ್‌) 
ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರು 


